ಕರ್ನಾಟಕ ವಿಧಾನ ಪರಿಷತ್ತು 


ಕಛೇರಿಗಳಲ್ಲಿ ಕಳೆದ 5 ವರ್ಷಗಳಿಂದ ಪೌತಿ 
ಖಾತೆಗಾಗಿ ಒಟ್ಟು ಎಷ್ಟು ಅರ್ಜಿಗಳನ್ನು 
ಸ್ವೀಕರಿಸಲಾಗಿದೆ ಎಷ್ಟು ಅರ್ಜಿಗಳನ್ನು 


ವಿಲೇವಾರಿ ಮಾಡಲಾಗಿದೆ; ಎಷ್ಟು 
ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿವೆ; ಎಷ್ಟು 
ಅರ್ಜಿಗಳು ಪರಿಶೀಲನೆಯಲ್ಲಿವೆ; 


(ತಾಲ್ಲೂಕುವಾರು/ವಾರ್ಷಾವಾರು ವಿವರ 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 335 
ಸದಸ್ಯರ ಹೆಸರು ಶ್ರೀ ಪಿ.ಆರ್‌. ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 15.12.2021 
ಕ್ರ. | 
_ ಪ್ರಶ್ನ ಉತ್ತರ 
ಅ. | ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ತಾಲ್ಲೂಕು | ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ತಾಲ್ಲೂಕು ಕಛೇರಿಗಳಲ್ಲಿ ಕಳೆದ 5 ವರ್ಷಗಳಿಂದ ಪೌತಿ 


ಖಾತೆಗಾಗಿ ಸ್ವೀಕೃತಗೊಂಡಿರುವ ಅರ್ಜಿಗಳ ವಿವರಗಳು ಕೆಳಕಂಡಂತಿವೆ: 


ದೇವನಹಳ್ಳಿ ತಾಲ್ಲೂಕು 
ಮಿನಿ ವ 
ವಿಲೇವಾರಿಮಾ | ತಿರಸ್ಕರಿ : | ಪರಿಶೀಲನೆ 
ಸ್ವೀಕೃತವಾದ 
ಡಲಾದ ಸಲ್ಪಟ್ಟ ಯಲ್ಲಿರುವ 
ಒಟ್ಟು ಅರ್ಜಿಗಳು 
ಅರ್ಜಿಗಳು ಅರ್ಜಿಗಳು 


ನೆಲಮಂಗಲ ತಾಲೂಕು 


2017 498 392 106 - 

2018 856 758 98 - 
|_2019 1116 1032 84 - | 

2020 940 $42 98 - 

2021 1106 962 84 54 

ಒಟ್ಟು 4510 | 3986 40 | sd 


[Cn 


ಸಂ 


ಪ್ರಶ್ನೆ 


ಉತ್ತರ 


ಈ ಸ್ವೀಕರಿಸಲಾದ ಅರ್ಜಿಗಳನ್ನು 
ಸಮರ್ಪಕವಾಗಿ ವಿಲೇವಾರಿ ಮಾಡುವ 
ಪ್ರಕ್ರಿಯೆ ಕುಂಠಿತಗೊಂಡುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು; 
(ವಿವರ ನೀಡುವುದು) 


ಬಂದಿಲ್ಲ. 


L 


ಪೌತಿ ಖಾತೆಗಾಗಿ ಸಲ್ಲಿಕೆಯಾಗಿರುವ 
ಅರ್ಜಿಗಳನ್ನು ಸಕಾಲ ವ್ಯವಸ್ಥೆಯಡಿಯಲ್ಲಿ 
ಸ್ವೀಕರಿಸಲು ಸರ್ಕಾರ ಕ್ರಮವಹಿಸಿದೆಯೇ 
|? (ಮಾಹಿತಿ ನೀಡುವುದು) 


ಈಗಾಗಲೆ ಖಾತಾ ಬದಲಾವಣೆ ( ವಿವಾದ ರಹಿತ ಪ್ರಕರಣಗಳು ನೊಂದಾಯಿತ 


ಮತ್ತು ನೊಂದಾಯಿತವಲ್ಲದ) ಸಕಾಲ ವ್ಯಾಪ್ತಿಯಡಿಯಲ್ಲಿ ತರಲಾಗಿದೆ. 


ಸಂಖ್ಯೆ:ಆರ್‌ಡಿ 137 ಟೆಆರ್‌ಎಂ 2021 


SE < 


ಕಂದಾಯ ಸಚಿವರು 


